ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1369 
ಉತ್ತರಿಸಬೇಕಾದ ದಿನಾಂಕ 18.03.2020 
ಸದಸ್ಯರ ಹೆಸರು ಶ್ರೀಮತಿ ವೀಣಾ ಅಚ್ಚಯ್ಯ, 
ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
[ಕ್ರ.ಸಂ ಪ್ರಶ್ನೆ ಉತ್ತರ 
ಅ ಬಹುವಾರ್ಷಿಕ ತೋಟಗಾರಿಕೆ | ಸರ್ಕಾರದ ಗಮನಕ್ಕೆ 


ಬೆಳೆಗಳನ್ನು ಹೆಚ್ಚು ಬೆಳೆಯುವ | ಬಂದಿರುವುದಿಲ್ಲ 
ಕೊಡಗು ಜಿಲ್ಲೆಗೆ ಸಂಬಂಧಿಸಿದಂತೆ 
ರೈತರ ಆರ್‌.ಟಿ.ಸಿ.ಗಳಲ್ಲಿ ಪ್ರತಿ 6 
ತಿಂಗಳಿಗೊಮ್ಮೆ ಬೆಳೆ ನಮೂದು 
ಮಾಡಬೇಕಾಗಿರುವ 
ನಿಯಮದಿಂದಾಗಿ ರೈತರಿಗೆ ಬ್ಯಾಂಕ್‌ 
ಹಾಗೂ ಸಹಕಾರ ಸಂಘಗಳಿಂದ 
ಸಾಲ ಸೌಲಭ್ಯಗಳನ್ನು ಪಡೆಯಲು 
ತೊಂದರೆಯಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಆ ಬಂದಿದ್ದಲ್ಲಿ, ಬಹುವಾರ್ಷಿಕ 
ತೋಟಗಾರಿಕೆ ಬೆಳೆಗಳನ್ನು 
ಬೆಳೆಯುವ ರೈತರ ಆರ್‌.ಟಿ.ಸಿ ಗಳಲ್ಲಿ 
ಪ್ರತಿ 6 ತಿಂಗಳಿಗೆ ಬೆಳೆ ನಮೂದು ಅನ್ವಯಿಸುವುದಿಲ್ಲ 
ಮಾಡಬೇಕಾಗಿರುವ ಪ್ರಸ್ತುತ ಇರುವ 
ವಿಯಮಗಳನ್ನು 
ಕೈಬಿಡಲಾಗುವುದೇ; 

ಇ ಇದಕ್ಕೆ ಸಂಬಂಧಿಸಿದ ತಂತ್ರಾಂಶದ | 2020ನೇ ಸಾಲಿನಿಂದ ಹಿಂದಿನ 
ಮೂಲಕ ಪಡೆಯುವ ಆರ್‌.ಟಿ.ಸಿ | ಯತುಮಾನದಲ್ಲಿ ನಮೂದಿಸಿರುವ 
ಗಳಲ್ಲಿ ಪ್ರತಿ 6 ತಿಂಗಳ ನಂತರ ಬೆಳೆ | ಬಹುವಾರ್ಷಿಕ ಬೆಳೆಗಳನ್ನು 
ನಮೂದು ಕಾಲಂನಲ್ಲಿ ಯಾವುದೇ | ಮುಂದುವರೆಸಿಕೊಂಡು 

ನಮೂದು ಇಲ್ಲದಂತೆ ಬದಲಾವಣೆ | ಹೋಗುವಂತೆ ತಂತ್ರಾಂಶದಲ್ಲಿ 
ಮಾಡಲಾಗುವುದೇ? ಬದಲಾವಣೆಗಳನ್ನು ಮಾಡಲಾಗಿದೆ. 


K 
ಮ್‌ 
(83ರ್‌. ಸೋಕ) 


ಕಂದಾಯ ಸಚಿವರು 


ಕ೦ಇ 43 ಎಂಆರ್‌ಆರ್‌ 2020 


